ಅ) 
ಆ) 


ಕರ್ನಾಟಕ ವಿಧಾನಸಭೆ 
(15ನೇ ವಿಧಾನಸಭೆ) 
ಹನ್ನೆರಡನೇ ಅಧಿವೇಶನ 
ಕಾರ್ಯಕಲಾಪಗಳ ಪಟಿ 


ಬುಧವಾರ, ದಿನಾಂಕ 16ನೇ ಮಾರ್ಚ್‌, 2022 
(ಸಮಯ: ಬೆಳಿಗ್ಗೆ 11.00 ಗಂಟೆಗೆ) 


ನ್‌ 
1 ಪ್ರಶ್ನೋತ್ತರ 
ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಹದಿನೇಳನೇ ಪಟ್ಟ 
ಲಿಖಿತ ಮೂಲಕ ಉತ್ತರಿಸುವ ಪಶ್ಲೆಗಳು ಹದಿನೇಳನೇ ಪಟ್ಟಿ 


2. ಸಭೆಯ ಮುಂದಿಡಲಾಗುವ ಕಾಗದ ಪತಗಳು 


ಶ್ರೀ ಬಸವರಾಜ ಬೊಮ್ಮಾಯಿ (ಮುಖ್ಯಮಂತ್ರಿಗಳು) ಅವರು:- 


ಅ) 


ಆ) 


ಅ) 


ಆ) 


ಭಾರತ ಸಂವಿಧಾನದ 15(2)ನೇ ಅನುಚ್ಛೇದದ ಮೇರೆಗೆ, ಭಾರತದ ಲೆಕ್ಕನಿಯಂತ್ರಕರು ಮತ್ತು 
ಮಹಾಲೆಕ್ಕಪರಿಶೋಧಕರು ನೀಡಿರುವ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರದ 
ಕಾರ್ಯನಿರ್ವಹಣೆಯ ಕಾರ್ಯಕ್ಷಮತೆ ಲೆಕ್ಕಪರಿಶೋಧನೆ ವರದಿಯನ್ನು (2021ನೇ ವರ್ಷದ 
ವರದಿ ಸಂಖ್ಯೆ:5) ಸಭೆಯ ಮುಂದಿಡುವುದು" 


ಭಾರತ ಸಂವಿಧಾನದ 151(2)ನೇ ಅನುಚ್ಛೇದದ ಮೇರೆಗೆ, ಮಾರ್ಚ್‌ 2019 ಮತ್ತು ಮಾರ್ಚ್‌ 
2020ಕ್ಕೆ ಕೊನೆಗೊಂಡ ವರ್ಷದ ವ ರಾಜ್‌ ಸಂಸ್ಥೆಗಳ ಮತ್ತು ನಗರ ಸ್ಥಳೀಯ 
ಸಂಸ್ಥೆಗಳ ಮೇಲಿನ ಸಂಯೋಜಿತ ವಾರ್ಷಿಕ ತಾಂತಿಕ ಪರಿಶೀಲನಾ ವರದಿಯನ್ನು ಸಜಿಯ 


ಮುಂದಿಡುವುದು. 
3. ವಿತ್ತೀಯ ಕಾರ್ಯಕಲಾಪಗಳು | 


2022-23ನೇ ಸಾಲಿನ ಆಯವ್ಯಯ ಅಂದಾಜುಗಳ ಮೇಲೆ ನಡೆದ ಸಾಮಾನ್ಯ ಚರ್ಚೆಗೆ 
ಸರ್ಕಾರದ ಉತ್ತರ. 
2022-23ನೇ ಸಾಲಿನ ಈ ಕೆಳಕಂಡ ಅನುದಾನ ಬೇಡಿಕೆಗಳ ಮಂಡನೆ 


ಅಭಿಯಾಚನ | ಮ ಯ್ಟಾಚನೆಯ ಹೆಸರು ಮಂಡಿಸುವ ಸಚಿವರು 
ಸಂಖ್ಯೆ 
03 ಆರ್ಥಿಕ 
೧4 | ನಬ್ಲಂದಿ ಮತ್ತು ಆಡಳಿತ | ಮಾನ್ಯ ಮುಖ್ಯಮಂತಿಗಳು 
ಸುಧಾರಣೆ 
21 ಜಲಸಂಪನ್ಮೂಲ ಮಾನ್ಯ ಜಲ ಸಂಪನ್ಮೂಲ ಸಚಿವರು 
೫ ನಾವಾಣಾಫವ್ಯ್ಧ ಮತ್ನು ಪನ್ನ ಸಾವಾಣಾಭವೃದ್ಧ ಮತ್ತು 
ಪಂಚಾಯತ್‌ pe ಫೋ ರಾಜ್‌ kr 
IZ ಕರದಾಂ ಮಾನ್ಯ ಕಂದಾಯ ಸಚಿವರು § 


21 


2: 


© ತ ಸೌಕಯ 
06 ಸ ಹಾ ಮಾನ್ಯ ವಸತಿ ಮತ್ತು ಮೂಲಸೌಲಭ್ಯ 
Mo ಅಭಿವೃದಿ ಸಚಿವರು 
16 ವಸತ ಲ% 
¥ 5 | 
08 ಹ ಕ್‌ | ಮಾನ್ಯ ಅರಣ್ಯ ಹಾಗೂ ಆಹಾರ, 
| ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 
13 RR ವೃವಹಾರಗಳ ಸಚಿವರು 
ಸರಬರಾಜು ರಿ 
pe ಪಶು ಸಂಗೋವನೆ ಮತ್ತು ಮಾನ್ಯ ಮೀನುಗಾರಿಕೆ, ಬಂದರು ಮತ್ತು 
ಮೀನುಗಾರಿಕೆ ಒಳನಾಡು ಜಲಸಾರಿಗೆ ಸಚಿವರು 
ಸಂಸದೀಯ 
i SUE ನ ಮಾನ್ಯ ಸಣ್ಣ ನೀರಾವರಿ ಹಾಗೂ 
ಹತು ರಚನೆ - ಕಾನೂನು, ಸಂಸದೀಯ ವ್ಯವಹಾರಗಳು 
rN) a 
ಮತು ಶಾಸ ಸ 
5 ರ ್ರು ಶಾಸನ ರಚನೆ ಸಚಿವರು 
03 ಒಳಾಡಳಿತ ಮತ್ತು ಸಾರಿಗೆ ಮಾನ್ಯ ಗೃಹ ಸೆಚೆವರು 
7 1ಮಾನ್ನ ಉನನತ ಕಣ ಮತಾ ಮಾಹ 
9 ಜಿ £1 pe Rf) 
15 ಮಾಹಿತಿ ತಂತ್ರಜ್ಞಾನ ತಂತ್ರಜ್ಞಾನ ಸಚಿವರು 
20 ಲೋಕೋಪಯೋಗಿ | ಮಾನ್ಯ ಲೋಕೋಪಯೋಗಿ ಸಚಿವರು 
ಮಾನ್ಯ ಸಮಾಜ ಕಲ್ಯಾಣ ಹಾಗೂ 
0 pe ೧ 
ಸಮಜ ನಫ್ಟಾಾ ಹರದ ಅಗಗಲ 'ಕಲ್ಪಾಣ ಸಚಿವರು 
[ಮಾನ್ಯ ಬೃಹತ್‌ ಮತ್ತು ಮದ್ಧವ 
18 ವಾಣಿಜ್ಯ ಮತ್ತು ಕೈಗಾರಿಕೆ ಕೈಗಾರಿಕಾ. A 
ಕಾರ್ಮಿಕ ಮತು 7 
p _ ಸ್ಪ 
3 ಕೌಶಲ್ಯಾಭಿವೃದ್ಧಿ ಮಾನ್ಯ ಕಾರ್ಮಿಕ ಸಚೆವರು 
09 ಸಹಾರ ಮಾನ್ಯ ಸಹಕಾರ ಸಚಿವರು 
0 ಕೃಷ'ಮತ್ತುತಾವಗಾಕಕ ಮಾನ್ಯ ಸೃಷ ಸಚವರು 
| ಗು h_ - 
19 ನಗರಾಭಿವೃದ್ದಿ ವನ ನಗರಾಭಿವ್ಯದ್ಧ ಸಜೆವರು 
: —— 
ಷಾನ ಆರೋಗ್ಯ ಮಪ ಕುಟು೦ಬ 
pತ Ho SR ಕಲ್ಫಾಣ ಹಾಗೂ ವೈದ್ಯಕೀಯ ಶಿಕ್ಷಣ 
) ತ 
, ಪವಾಸೋದಮ 
ಬಾರಾ ಪ್ರಲಾನೋದ್ಯಮು | ಮಾನ್ಯ ರೇಷ್ಠೆ ಯುವ ಸಬಲೀಕರಣ 
12 ಮತು ಯುವಜನ ರಿ 
MA ಮತು ಕೀಡಾ ಸಚಿವರು 
ಸೇವೆಗಳು ಸ 
7 ಸ ಮಾನ್ಯ ಪ್ರಾಥಮಕ'ಮತ್ತು ಪೌಢ ಕ್ಷಣ 
KO ಹಾಗೂ ಸಕಾಲ ಸಚಿವರು 
24 ಇಂಧನ ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು 
28 I ಸಂಸ್ಕೃತಿ ಸಚಿವರು 


ಕನ್ನಡ ಮತ್ತಾ ಸಂಸ್ಥ 


ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ 


ಮಾನ್ಯ ಗಣಿ ಮತ್ತು ಭೂ ಏಜ್ಞಾನ. 
ಮಹಿ ke ಮತ್ತು ಮಕ್ಕಳ ಅಭಿವೃದ್ಧಿ 
ಸಜೆವರು 


i 37/ 


ಯೋಜನೆ, ಸಾಂಖ್ಯಿಕ, 


26 
ವಿಜ್ಞಾನ ಮತ್ತು ತಂತ್ರಜ್ಞಾನ 


ಕ್ರಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಸಚಿವರು 


ಮಾನ್ಯ ತೋಟಗಾರಿಕೆ ಹಾಗೂ ಯೋಜನೆ, 


ಇ) 2022-23ನೇ ಸಾಲಿನ ಈ ಕೆಳಕಂಡ ಅನುದಾನ ಬೇಡಿಕೆಗಳ ಮೇಲೆ ಚರ್ಚೆ 


| ಹ ಅಭಿಯಾಚನೆಯ ಹೆಸರು 
ಸಂಖ್ಯೆ 
01 ಕೃಷಿ ಮತ್ತು ತೋಟಗಾರಿಕ 
05 ಒಳಾಡಳಿತ ಮತ್ತು ಸಾರಿಗೆ 
07 ಗ್ರಾಮೀಣಾಭಿವೃದ್ದಿ ಮತ್ತು 
ಪಂಚಾಯತ್‌ ರಾಜ್‌ 
10 ಸಮಾಜ ಕಲ್ಯಾಣಿ 
11 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ | 
14 ಕಂದಾಯ 
20 ಲೋಕೋಪಯೋಗಿ 
21 ಜಲಸಂಪನ್ಮೂಲ 
| 23 ಕಾರ್ಮಿಕ ಮತ್ತು ಕೌಶಲ್ಯಾಭಿವೃದ್ಧಿ 


4. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ 


ಜರೂರು ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1) ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ಪಾಮಿ, ಎಂ. ಕೃಷ್ಣಾರೆಡ್ಡಿ, ಸುರೇಶ್‌ಗೌಡ, ವೆಂಕಟರಾವ್‌ 
ನಾಡಗೌಡ, ಬಂಡೆಪ್ಪ ಖಾಶೆಂಹೂರ್‌ ಹಾಗೂ ಇತರರು - ರಾಜ್ಯದಲ್ಲಿ ನಡೆದ ಹಲವಾರು 
ಅಹಿತಕರ ಘಟನೆಗಳಿಂದ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಲು ಸಾಧ್ಯವಾಗದ ಪರಿಸ್ಥಿತಿ 
ಉಂಟಾಗಿದ್ದು, ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗ ಉಂಟಾಗಿರುವ ಬಗ್ಗೆ ಪ್ರಸ್ತಾಪಿಸಲು 


ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


pe) 


2) ಶ್ರೀಯುತರುಗಳಾದ ಕೆ.ಎಸ್‌. ಲಿಂಗೇಶ್‌, ಹೆಚ್‌.ಕೆ. ಕುಮಾರಸ್ವಾಮಿ, ಎಂ.ಪಿ. ಕುಮಾರಸ್ವಾಮಿ ಹಾಗೂ 


ಸಿ.ಎನ್‌. ಬಾಲಕೃಷ್ಣ ಇವರುಗಳು - ರಾಜ್ಯದಲ್ಲಿನ ವಿವಿಧ ಭಾಗಗಳಲ್ಲಿ ಕಾಡಾನೆಗಳು 
ಇತರೆ ಕಾಡು ಪ್ರಾಣಿಗಳ ಹಾವಳಿಯಿಂದ ಉಂಟಾಗಿರುವ ಸಮಸ್ಯೆ 
ಪರಿಹಾರೋಪಾಯಗಳ ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


3) ಶ್ರೀಯುತರುಗಳಾದ ಪಿ. ರಾಜೀವ್‌, ಎನ್‌. ಮಹೇಶ್‌, ಗೂಳಿಹಟ್ಟಿ ಡಿ. ಶೇಖರ್‌, ಎಂ. 


ಹಾಗೂ 
ಹಾಗೂ 


ಚಂದ್ರಪ್ಪ 


ಹಾಗೂ ಇತರರು - ರಾಜ್ಯದಲ್ಲಿ ಬೇಡ ಜಂಗಮ ಮತ್ತು ಬುಡಗ ಜಂಗಮ ಜಾತಿಯ 
ಜನಾಂಗದವರಿಗೆ ಪರಿಶಿಷ್ಠ ಜಾತಿ ಪ್ರಮಾಣ ಪತ್ರ ನೀಡುತ್ತಿರುವುದರಿಂದ ಅರ್ಹ ಪರಿಶಿಷ್ಟ ಜಾತಿ 
ಜನಾಂಗದವರು ಮೀಸಲಾತಿಯಿಂದ ವಂಚಿತರಾಗುತ್ತಿರುವ ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ 


ಸೂಚನೆಯ ಮೇಲೆ ಚರ್ಚೆ. 


ಸ 


2) 


3) 


4) 


೨) 


6) 


7) 


8) 


9) 


“d- 


5. ಗಮನ ಸೆಳೆಯುವ ಸೂಚನೆಗಳು 


ಶ್ರೀ ಫಿ. ರಾಜೀವ್‌ ಅವರು - ಬೆಳಗಾವಿ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ಇಲಾಖೆಯಲ್ಲಿ ಖಾಲಿ ಇರುವ ಉಪ ನಿರ್ದೇಶಕರ ಹುದ್ದೆಯನ್ನು ಬರ್ತಿ ಮಾಡುವ ಬಗ್ಗೆ ಮಾನ್ಯ 
ಗಣಿ ಮತ್ತು 'ಜೂ ವಿಜ್ಞಾನ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಜಿವರ ಗಮನ ಇಳಿಯುವುದು. 


ಶ್ರೀ ಸುನಿಲ್‌ ಬಿಳಿಯಾ ನಾಯ್ಕ ಅವರು - ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ನೆಲೆಸಿರುವ ಮರಾಠಿ 
ತುಂಬ ಸಮಾಜದವರನ್ನು ಪರಿಶಿಷ್ಟ ಪಂಗಡಕ್ಕೆ ಸರಿಸುವ ನಿಟಿನಲ್ಲಿ ಅಧ್ಯಯನ ನಡೆಸುವ ಬಗ್ಗೆ 
ಮಾನ್ಯ ಸಮಾಜ ಕಲ್ಲಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಜೆವರ ಗಮನ 
ಸೆಳೆಯೆವುದು. 


ಶ್ರೀ ರಾಮಲಿಂಗಾರೆಡ್ಡಿ ಅವರು - ಬೆಂಗಳೂರಿನ ಪದ್ಗನಾ ಭನಗರ ವಿಧಾನಸಭಾ ಕ್ಷೇತದ 
ವ್ಯಾಹಿಯಲ್ಲಿನ ಬನಶಂಕರಿ ರುದಭೂಮಿಯಲ್ಲಿ ಶವ ಸಂಸ್ಕಾರ ಮಾಡುವ ಕಟಿಡವು 
ಹಳೆಯೆದಾಗಿರುವುದರಿಂದ ಅದನ್ನು ಚಾಮರಾಜಪೇಟೆಯ ಟಿ.ಆರ್‌. ಮಿಲ್‌ 
ರುದಭೂಮಿಯಲ್ಲಿರುವ ಕಬ್ಬಣದ ಸ್ಟಾಂಡಿನ ಮಾದರಿಯಲ್ಲಿ ಅಭಿವೃದ್ದಿಪಡಿಸುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ" ಗಮನ ಸೆಳೆಯುವುದು. 


ಶ್ರೀ ಶಿವಾನಂದ ಎಸ್‌. ಪಾಟೀಲ ಅವರು - ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ 
ತಾಲ್ಲೂಕಿನಲ್ಲಿ ಹಾಯ್ದುಹೋಗಿರುವ ಹಡಗಲಿ-ಯಂಭತ್ನಾಳ- ನೇಗಿನಾಳ - ಮುಳ್ಳಾಳ- ಸಾತಿಹಾಳ 
ಜಿಲ್ಲಾ "ಮುಖ್ಯ ರಸೆಯಲ್ಲಿನ ಹಳ್ಳವು ಅಪಘಾತ ಸ್ಥಳವಾಗಿರುವುದರಿಂದ ಸದರಿ ಹಳ್ಳಕ್ಕೆ ಸೇತುವೆ 
ನಿರ್ಮಾಣ ಮಾಡುವ ಬಿಗ್ಗೆ ಮಾನ್ಯ ಲೋಕೋಪಯೋಗಿ ಸಜಿವರ ಗಮನ ಸೆಳೆಯುವುದು. 


ಶ್ರೀ ಎಂ. ಅಶ್ಲಿನ್‌ ಕುಮಾರ್‌ ಅವರು - ಟಿ. ನರಸೀಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ 

ಬನ್ನೂರು ಬಿ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಸೇತುವೆ 'ಕಾಮಗಾರಿಯೆನ್ನು 

ತ್ರರಿತವಾಗಿ ಪೂರ್ಣಗೊಳಿಸಿ, ಸಾರ್ವಜನಿಕರ ಓಡಾಟಕ್ಕೆ" ಮುಕ್ತಗೊಳಿಸುವ ಬಗ್ಗೆ ಮಾನ್ಸ 
ಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


ಶ್ರೀ ಲಾಲಾಜಿ ಆರ್‌. ಮೆಂಡನ್‌ ಅವರು - ಕಾಪು ವಿಧಾನಸಭಾ ಕ್ಷೇತದಲ್ಲಿ ರಾಷ್ಟ್ರೀಯ 
ಹೆದ್ದಾರಿಗಳಲ್ಲಿ ಸಾರಿಗೆ ವ್ಯವಸ್ಥೆಯ ನಿರ್ವಹಣೆ ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ಗೃಹ "ರಕ್ಷಕ 
ದಳದೆ ಸಿಬ್ಬಂದಿಗಳನ್ನು ತಥಾ ಹೊಲೀಸ್‌ ಸಿಬ್ಬಂದಿಗಳನ್ನು ನೇಮಕ ಮಾಡುವ ಬಗ್ಗೆ ಮಾನ್ಯ 
ಗೃಹ ಸಚಿವೆರ ಗಮನ ಸೆಳೆಯುವುದು. 


ಶ್ರೀ ಎನ್‌. ಮಹೇಶ್‌ ಅವರು - ಕೊಳ್ಳೇಗಾಲ ವಿಧಾನಸಭಾ ಕ್ಷೇತದಲ್ಲಿರುವ ಕೊಳ್ಳೇಗಾಲ, 
ಮಳಂದೂರು ಹಾಗೂ ಹನೂರು ತಾಲ್ಲೂಕಿನ ಸಾರ್ವಜನಿಕರ ಅನುಕೂಲಕ್ಕಾಗಿ ಕೊಳ್ಳೇಗಾಲ 
ತಾಲ್ಲೂಕು ಕೇಂದದಲ್ಲಿ ಪ್ರಾದೇಶಿಕ ಸಾರಿಗೆ ಕಣೇರಿ ಉಪ ಕೇಂದ್ರವನ್ನು ತೆರೆಯುವ ಬಗ್ಗೆ 'ಮಾನ್ಯ 
ಸಾರಿಗೆ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರ ಗಮನ. ಸೆಳೆಯುವುದು. 


ಶ್ರೀ ಕೃಷ್ಣ ಬೆರೇಗೌಡ ke ಈ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮದ ಕಾರ್ಯಕ್ರಮಗಳ 
ಚಟು ೪ನ್ನು ಆರಂಭಿಸುವ ಬಿಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ 
ವರ್ಗಗಳ ಕಲ್ಫಾಣ ಸಜೆವರ ಗಮನ ಸೆಳೆಯುವುದು. 


ಡಾ. ಕೆ. ಅನ್ನದಾನಿ ಅವರು - ಮಳವಳ್ಳಿ ವಿಧಾನಸಭಾ ಕ್ಷೇತದ ವ್ಯಾಪ್ತಿಯಲ್ಲಿ ಹದಗೆಟ್ಟಿರುವ 
ತಲಕಾಡು- ಶಿಲೆಷಾ ಹಾಗೂ ಮಂಡ್ಕ-ಮುತ್ತತ್ತ ರಸಗಳನ್ನು “ಅಭಿವೃದ್ಧಿಪಡೆಸುವೆ ಬಗ್ಗೆ ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನೆ ಸೆಳೆಯುವುದು. 


ಎಂ.ಕೆ.ವಿಶಾಲಾಕ್ಷಿ 
ಕಾರ್ಯದರ್ಶಿ(ಪ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ಅಂತರ್ಜಾಲದ ಈ ವಿಳಾಸದಲ್ಲಿ ಪಡೆದುಕೊಳ್ಳಬಹುದು 


http://kla.kar.nic.in/assembly/lob/lob. htm 


